ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 21020 
ಸದಸ್ಯರ ಹೆಸರು ಶ್ರೀ ಕೆ.ಟಿ. ಕಂಠೇಗೌಡ (ಪದವೀಧರ ಕ್ಷೇತ್ರ) 
: 21.09.2021 p 
ಉತ್ತರಿಸುವ ದಿನಾಂಕ ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು ಮಕ್ಕಳ 
ಉತ್ತರಿಸುವ ಸಚಿವರು ಅಭಿವ್ಯದ್ಧಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ 
ಇಲಾಖಾ ಸಚಿವರು. 
ಕ್ರಸಂ ಪಕ್ನೆ' . ಉತ್ತರ. 
"ಅ) | ರಾಜ್ಯದಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಒಟ್ಟು | ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಂಗನವಾಡಿ 
ಕೇಂದ್ರಗಳೆಷ್ಟು ಕೇಂದ್ರಗಳ ಸಂಖ್ಯೆ 66361 


ಆ) [ಈ ಅಂಗನವಾಡಿ ಕೇಂದಗಳಲ್ಲಿ ಕಾರ್ಯ | ಪ್ರಸ್ತುತ ಅಂಗನವಾಡಿ ಕೇಂದ್ರಗಳಲ್ಲಿ 'ಕಾರ್ಯನಿರ್ವ'ಹಿಸುತ್ತಿರುವ 
ನಿರ್ವಹಿಸುತ್ತಿರುವ ಕಾರ್ಯಕರ್ತೆಯರು ಮತ್ತು | ಅಂಗನವಾಡಿ ಕಾರ್ಯಕರ್ತೆಯರು - 61124 


ಸಹಾಯಕಿಯರ ಸಂಖ್ಯೆ ಎಷ್ಟು; | ಮಿನಿ ಅಂಗನವಾಡಿ ಕಾರ್ಯಕರ್ಕೆಯರು-2996 
(ವಿವರ ನೀಡುವುದು) ಅಂಗನವಾಡಿ ಸಹಾಯಕಿಯರು -59083 
ಇ) ರ ಶೀಡುತಿರುವ ರಾಜ್ಯದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಮಿನಿ ಅಂಗನವಾಡಿ 
ಗ:ರವಥನ; ಎಷ್ಟು; (ವರ "ನೀಡುವುದು ಕಾರ್ಯಕರ್ತೆಯರಿಗೆ ಹಾಗೂ ಸಹಾಯಕಿಯರಿಗೆ ಈ ಕೆಳಕಂಡಂತೆ ಮಾಸಿಕ 
ಗೌರವಧನವನ್ನು ನೀಡಲಾಗುತ್ತಿದೆ; ' 
ಐ.ಸಿ.ಡಿ.ಎಸ್‌ ರಾಜ್ಯ ಸರ್ಕಾರ ಒಟ್ಟು 
ಯೋಜನೆಯಡಿ | ಹೆಚ್ಚುವರಿಯಾಗಿ (ಸಾವಿರಗಳಲ್ಲಿ) 
ವಿವರ ನೀಡುತ್ತಿರುವ ನೀಡುತ್ತಿರುವ 
ಗೌರವಧನ ಗೌರವಧನ 
ಅಂಗನವಾಡಿ ‘4500 5500 10,000. 
ಕಾರ್ಯಕರ್ತೆ | £ 
ಮಿನಿ ಅಂಗನವಾಡಿ 3500 2750 - 6250 
ಕಾರ್ಯಕರ್ತೆ ತ 3 : 
ಅಂಗನವಾಡಿ 2500 2750 5.250 
ಸಹಾಯಕಿ 4 ' 


ಈ) ಇವರಗ ನಾಡುತರುವ ಸರಪಢನ ಸಪ್‌ 
ಯಾಗದ್ದು ಇದರಿಂದ ಇವರ ಜೀವನ ಬಂದಿರುವುದಿಲ್ಲ 
ನಿರ್ವಹಣೆ ಕಷ್ಟಕರವಾಗಿರುವುದು ಸರ್ಕಾರದ K 
| ಗಮನಕ್ಕೆ ಬಂದಿದೆಯೇ; | 


ಉ) | ಸದರಿಯೆವರ ಕೆಲಸದ ಅವಧಿಯನ್ನು" 6 1/2 
ಗಂಟೆಯಿಂದ 8 ಗಂಟೆಗೆ ಹೆಚ್ಚಿಸಿ ಕಾರ್ಮಿಕ 


ಇಲಾಖೆಯು ನಿಗಧಿ ಪಡಿಸಿರುವ ಕನಿಷ್ಠ ಅಂತಹ ಪ್ರಸ್ತಾವನೆ ಸರ್ಕಾರದ ಮುಂದೆ ಇರುವುದಿಲ್ಲ. 
ವೇತನವನ್ನು ನೀಡಲು ಸರ್ಕಾರ ಕ್ರಮ \ 
ಕೈಗೊಳ್ಳುವುದೆ; p | y 
ಊ) ಈ ನಗ್ನ ಸರ್ಕರದ ನಿಲುರ್ಪತಿ ಮೇಲಿನ ಉತರದಿಂದ ಅನಯಿಸುವುದಿಲ್ಲ 
; ಇ 'ವ [ee 


(ವಿವರ ' ನೀಡುವುದು) 


ಸಂ: ಮಮಇ 242 ಐಸಿಡಿ 2021 


& 


ವಿಜ್ಞಾನ, pid ಮತ್ತು 
ಮಕ್ಕಳ ಅಭಿವೃದ್ಧಿ ವಿಕಲಚೇತನರ ಹಾಗೂ. 
ಹಿರಿಯ ವಾಗರಿಕರ ಸಬಲೀಕರಣ ಸಚಿವರು. 


